ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1307(1525) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ. ಗೋವಿಂದರಾಜ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 


ಉತ್ತರಿಸುವ ಸಚಿವರು: ಮಾನ್ಯ ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಸಚಿವರು 


ವಿಷಯ: ಬೆಂಗಳೂರು ನಗರ ಸೇರಿದಂತೆ ರಾಜ್ಯದಾದ್ಯಂತ ಜಪ್ಲಿಯಾದ ವಾಹನಗಳ ನಿರ್ವಹಣೆ 


(ಅ) ಬೆಂಗಳೂರು ನಗರ ಸೇರಿದಂತೆ ರಾಜ್ಯದಾದ್ಯಂತ ಕಳೆದ 3 ವರ್ಷಗಳ ಅವಧಿಯಲ್ಲಿ ವಿವಿಧ 
ಪ್ರಕರಣಗಳಡಿ ಜಪ್ಲಿಯಾಗಿರುವ (ಎಲ್ಲಾ ಮಾದರಿ ವಾಹನಗಳ ) ಸಂಖ್ಯೆ ಎಷ್ಟು; (ಪೊಲೀಸ್‌ 
ರಠಾಣವಾರು, ಪ್ರಕರಣವಾರು ಪ್ರತ್ಯೇಕ ಮಾಹಿತಿ ಒದಗಿಸುವುದು) 


(ಆ) ಜಪ್ಲಿಯಾದ ವಾಹನಗಳನ್ನು ಆಯಾಯ ಪೊಲೀಸ್‌ ಠಾಣಾ ಪ್ರದೇಶದ ಸುತ್ತಮುತ್ತಲಿನ 
ಜಾಗಗಳಲ್ಲಿ ನಿಲುಗಡೆ ಮಾಡಿದ್ದು, ಇದರಿಂದ ರಸ್ತೆಯಲ್ಲಿ ಓಡಾಡಲು ಆಗುತ್ತಿರುವ ತೊಂದರೆ, 
ಪರಿಸರ ಮಾಲಿನ್ಯ ವಾಹನಗಳ ಬಿಡಿ ಭಾಗಗಳ ಕಳವು ಸೇರಿದಂತೆ ಆಗುತ್ತಿರುವ 
ಅನಾನುಕೂಲತೆಗಳನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿದೆಯೇ? (ಹಾಗಿದ್ದಲ್ಲಿ, ಈ 
ನಿಟ್ಟಿನಲ್ಲಿ ಕೈಗೊಂಡ ಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಒದಗಿಸುವುದು) 


